ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 


ಶ್ರೀ ಆರ್‌.ಬಿ.ತಿಮ್ಮಾಪೂರ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ! : | 880 (337 
ಉತ್ತರಿಸಬೇಕಾದ ದಿನಾಂಕ 10.03.2021 


ಉತರಿಸಬೇಕಾದ ಸಚಿವರು 


ವಸತಿ ಸಚಿವರು 


ಪ್ರಶ್ನೆ 


ಉತ್ತರ 


ಬಾಗಲಕೋಟೆ ಜಿಲ್ಲೆ ಮುಧೋಳ 
ತಾಲ್ಲೂಕಿನಲ್ಲಿ ವಸತಿ ಇಲಾಖೆಯಿಂದ 
ಕೈಗೊಂಡಿರುವ ಯೋಜನೆಗಳಾವುವು: 


ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನಲ್ಲಿ ವಸತಿ 
ರಹಿತ ಕುಟುಂಬಗಳಿಗೆ ವಸತಿ ಸೌಕರ್ಯವನ್ನು ಒದಗಿಸಲು ಈ 
ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
1. ಬಸವ ವಸತಿ ಯೋಜನೆ 
. ಡಾ॥ ಬಿ.ಆರ್‌. ಅಂಬೇಡ್ಕರ್‌ ನಿವಾಸ್‌ ಯೋಜನೆ (ಗ್ರಾ & ನ) 
. ದೇವರಾಜು ಅರಸು ಯೋಜನೆ (ಗ್ರಾ & ನ) 
. ವಾಜಪೇಯಿ ನಗರ ವಸತಿ ಯೋಜನೆ 
. ಪ್ರಧಾನ ಮಂತಿ ಆವಾಸ್‌ ಯೋಜನೆ (ಗ್ರಾ) 
ಪ್ರಧಾನ ಮಂತಿ ಆವಾಸ್‌ ಯೋಜನೆ (ನಗರ) 


nw N 


ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನಲ್ಲಿ 
ಕರ್ನಾಟಕ ಕೊಳಗೇರಿ ಅಭಿವೃದ್ದಿ ಮಂಡಳಿ ವತಿಯಿಂದ 
ಕೈಗೊಂಡಿರುವ ವಿವಿಧ ವಸತಿ ಯೋಜನೆಗಳ ವಿವರ 
ಕೆಳಕಂಡಂತಿದೆ. 


ಮನೆಗಳು 
152 
85 
250 


ಕ್ರಸಂ ಯೋಜನೆಗಳು 

1 | ಹುಡ್ಕೋ ಯೋಜನೆ 

2. | ವಾಂಬೇ ಯೋಜನೆ 

3. | ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 
- ಹಂ೦ತ-3 
4. | ಪ್ರಧಾನ ಮಂತ್ರಿ ಆವಾಸ್‌ ಯೋಜನೆ 
-ಹಂತ- 67,8 

ಒಟ್ಟು 737 


250 


ಯಾವ ಯಾವ ವರ್ಗದ ಜನರಿಗೆ ಎಷ್ಟು 
ಮನೆಗಳು ಮಂಜೂರಾಗಿವೆ. ಎಷ್ಟು 
ಮನೆಗಳನ್ನು ಹಂಚಿಕೆ ಮಾಡಲಾಗಿದೆ; 


ಬಾಗಲಕೋಟೆ. ಜಿಲ್ಲೆ ಮುಧೋಳ ತಾಲ್ಲೂಕಿಗೆ ಕಳೆದ 
ಮೂರು ವರ್ಷಗಳಿಂದ ಅಂದರೆ 2017-2018ನೇ ಸಾಲಿನಿಂದ 
2020-2021ಸೇ ಸಾಲಿನವರೆಗೆ ವಿವಿಧ ವಸತಿ ಯೋಜಸೆಯಡಿ 
3092 , ಮನೆಗಳನ್ನು ಮಂಜೂರು ಮಾಡಿ ಹಂಚಿಕೆ 
ಮಾಡಲಾಗಿರುತ್ತದೆ. ವರ್ಗವಾರು ವಿವರ ಕೆಳಕಂಡಂತಿದೆ. 


R ಸಾ ಅಲ್ಲ, 

ಪ. ಪ. Li Eis ಒ 

ಜಾತಿ ಮಾ | ಸಂಖ್ಯಾ 
ನ್ಯ ತ 


ಯೋಜನೆ ಪ್ರೇಣಿ 


ಯೋಜನೆ 

ಡಾ॥ ಬಿ.ಆರ್‌. 
ಅಂಬೇಡ್ಕರ್‌ 
ನಿವಾಸ್‌ ಯೋಜನೆ 
(ಗ್ರಾ) 


2017- 
| 208 0 0 1929 156 5 


2017- 


2018 2711 | 80 0 [) 


ಮನೆಗಳಲ್ಲಿ ವರ್ಗಾವಾರು ಹಂಚಿಕೆ 


ದೇವರಾಜು ಅರಸು | ಇ | ೫2 0 0 0 |“ 
ವಸತಿ ಯೋಜನೆ - ನ್‌ 
(ಗಾ) | 3 0 0] 0 |3 
ಪ್ರಧಾನಮಂತ್ರಿ [| 7 36 0 [15 
2018 
ಆವಾಸ್‌ ಯೋಜನೆ ರರ: 
K 9 
(ಗ್ರಾ) 00 © [ 19 0 [1 
ಪ್ರಧಾನಮಂತ್ರಿ 2017 
ಆಮಾಸ್‌ ಯೋಜನೆ | | 150 10 90 [ty 250 
| 2018 
(ಮು) 
ವಾಜಪೇಯಿ ನಗರ |207- oR 
ವಸತಿಯೋಜನ |[208| ರ 0 | 
ಒಟ್ಟು 51 | 97 |2289| 192 [3092 
ವಿವಿಧ ವಸತಿ ಯೋಜನೆಗಳಲ್ಲಿ ಮಂಜೂರಾಗಿರುವ 


ಮಾಡಲಾದ ವಿವರ 


ಕೆಳಕಂಡಂತಿದೆ. 

ಈ. ಯೋಜನೆಗಳು |ಮಂಜೂ | ಹಂಚಿಕೆ | ಪರಿಶಿ | ಪರಠಿ ಒಬಿಸಿ | ಷರಾ 

ey ರಾದ | ಮಾಡ | ಷ್ಟ ಷ್ಟ ಇತರೆ 

ಮನೆಗಳ | ಲಾದ | ಜಾತಿ | ಪಂಗಡ 
ಸಂಖ್ಯ | ಮನೆಗಳ 
ಸಂಖೆ, 

1] ಹುಡ್ಕೋ 152 152 150 - 2 
ಯೋಜನೆ :| gS 

2] ಬಾಂಬೇ 85 85 50 - 35 
ಯೋಜನೆ 

3. ಪ್ರಧಾನ 250 - 150 43 57 [ಕಾಮಗಾ 
ಮಂತ್ರಿ ರಿಗಳು 
ಆವಾಸ್‌ ಪ್ರಗತಿ 
ಯೋಜನೆ- ಯಲ್ಲಿವೆ. 
ಹಂತ-3 

4 ಪ್ರಧಾನ 250 - - -  |ಟೆಂಡರ್‌ 
ಮಂತ್ರಿ ಪ್ರಕ್ರಿಯೆ. 
ಆವಾಸ್‌ ಯಖ್ಲಿದೆ. 
ಯೋಜನೆ: 
ಹಂತ-7 


ಕಳೆದ ಎರಡು ಪರ್ಷಗಳಲ್ಲಿ 
ಸಾಧಿಸಿರುವ ಗುರಿಯೆಷ್ಟು ? 


201 


9-20ರಲ್ಲಿ ಒಟ್ಟು 1956 ಮನೆಗಳನ್ನು | 
ನಿರ್ಮಿಸಲಾಗಿರುತ್ತದೆ. ವಿವರ ಈ ಕೆಳಕಂಡಂತಿವೆ. 
| ಕ್ರ. OO ಆರ್ಥಿಕ ನಿರ್ಮಿಸಲಾದ 
ಭಕ ವರ್ಣ ಮನೆಗಳು 
1 2018-2019 . 1327 
2 2019-2020 | 629 
uಹ್ಟಿ | 1956 


ಎಹೆಚ್‌ಪಿ ಘಟಿಳಕದಡಿ ಮುಧೋಳ ನಗರದಲ್ಲಿ ಕರ್ನಾಟಕ 


ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲ್ಲೂಕಿನಲ್ಲಿ ಕಳೆದ 
ಎರಡು ಆರ್ಥಿಕ ವರ್ಷಗಳಲ್ಲಿ ಅ೦ದರೆ 2018-2019 ಮತ್ತು 


ಪ್ರಧಾನ ಮಂತ್ರಿ ಆವಾಸ್‌ 


ಯೋಜನೆಯ(ನಗರ) 


'Tತೊೂಳಗೇರಿ ಅಭಿವೃದ್ದಿ ಮಂಡಳಿಯೆಲದ 250 ಮನೆಗಳನ್ನು 


ನಿರ್ಮಿಸಲು ಉದ್ದೇಶಿಸಲಾಗಿದ್ದು, 250 ಮನೆಗಳ ಪ್ರಸ್ತುತ 
ಪೈಕಿ 210 ಮನೆಗಳ ಕಾಮಗಾರಿ ಪ್ರಗತಿಯಲ್ಲಿರುತ್ತವೆ. 


ಕಳೆದ ಎರಡು ವರ್ಷಗಳಲ್ಲಿ ಪ್ರಧಾನ ಮಂತ್ರಿ ಆವಾಸ್‌ 
ಯೋಜನೆ ಹಂತ-3 ರಡಿ 2 ಕೊಳಚೆ ಪ್ರದೇಶಗಳಲ್ಲಿ 250 
ಮನೆಗಳ ನಿರ್ಮಾಣ ಕಾರ್ಯ ಕೈಗೊಳ್ಳಲಾಗಿದ್ದು, ಈ ಪೈಕಿ 
210 ಮನೆಗಳು ವಿವಿಧ ಹಂತಗಳಲ್ಲಿ ಪ್ರಗತಿಯಲ್ಲಿವೆ. 


ಪ್ರಧಾನ ಮಂಪ್ರಿ ಆವಾಸ್‌ ಯೋಜನೆ ಹಂತ-7 ರಲ್ಲಿ 4 
ಕೊಳಚೆ ಪ್ರದೇಶಗಳಲ್ಲಿ 250 ಮನೆಗಳು ಮಂಜೂರಾಗಿದ್ದು, 
ಮನೆಗಳ ಕಾಮಗಾರಿಗೆ ಟೆಂಡರ್‌ ಕರೆಯಲಾಗಿದ್ದು, ಟೆಂಡರ್‌ 


ಪ್ರಕ್ರಿಯೆ ಪುಗತಿಯಲ್ಲಿರುತ್ತದೆ. 


ಸಂಖ್ಯೆ :ವಇ 93 ಹೆಚ್‌ಎಎಂ 2021 


\ 


ಖಿ 
(ವಿ. ಸೋಮಣ್ಣ) 
ವಸತಿ ಸಚಿವರು 


